ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 603(613) 
ಮಾನ್ಯ ಸದಸ್ಯರ ಹೆಸರು ಶ್ರೀ ಕಾಂತರಾಜ್‌ (ಬಿಎ೦ಎಲ್‌) 
(ಸ್ಮಳೀಯ ಸಂಸ್ಥೆಗಳ ಕ್ಲೇತು 
ಉತ್ತರಿಸಬೇಕಾಗಿದ್ದ ದಿನಾಂಕ 11.03.2020 
[ | ಾಲಾವಕಾಶ ನೀಡಲು ಕೋರಲಾಗಿತ್ತು) 
[ಉತ್ತರಿಸುವ ಸಚಿವರು ವಸತಿ ಸಚಿವರು 

3 ಪ್ರಶ್ನೆ ಉತ್ತರ 

ಅ |ರಾಜ್ಯದ ಯಾವ ಯಾವ ಜಿಲ್ಲೆಗಳಲ್ಲಿ | ವಸತಿ ಇಲಾಖೆಯ ಪರಿವ್ಯಾಪ್ತಿಗೆ ಬರುವ ಕರ್ನಾಟಕ 
ವಸತಿ ಇಲಾಖೆಯಿಂದ ಕಳೆದ ಎರಡು | ಗೃಹ ಮಂಡಳಿ ಹಾಗೂ ರಾಜೀವ್‌ ಗಾಂಧಿ ವಸತಿ ನಿಗಮ 
ವರ್ಷದಲ್ಲಿ ಹೊಸದಾಗಿ | ನಿಯಮಿತದ ವತಿಯಿಂದ ಕಳೆದ ಎರಡು ವರ್ಷಗಳಲ್ಲಿ 
ಬಡಾವಣೆಗಳನ್ನು ನಿರ್ಮಾಣ | ಈ ಕೆಳಕಂಡ ಜಿಲ್ಲೆಗಳಲ್ಲಿ ಹೊಸದಾಗಿ 
ಮಾಡಲಾಗಿದೆ; ಬಡಾವಣೆಗಳನ್ನು ನಿರ್ಮಾಣ ಮಾಡಲಾಗಿದೆ:- 

1. ಬೆಂಗಳೂರು ನಗರ, 2. ಬಳ್ಳಾರಿ 3. ಕೊಪ್ಪಳ, 4. 
ಚಿಕ್ಕಮಗಳೂರು, 5. ತುಮಕೂರು, 6. ಬಾಗಲಕೋಟೆ, 
7. ರಾಮನಗರ, 8. ಮೈಸೂರು, 9. ಧಾರವಾಡ, 10. 
ವಿಜಯಪುರ, 11. ಕಲಬುರಗಿ, 12. ಚಿತ್ರದುರ್ಗ, 13. 
ಬೆಂಗಳೂರು ಗ್ರಾಮಾಂತರ, 14. ಬೆಳಗಾವಿ, 15. 
ಬೀದರ್‌, 16. ಚಾಮರಾಜನಗರ, 17. ಚಿಕ್ಕಬಳ್ಳಾಪುರ, 
18. ದಕ್ಷಿಣ ಕನ್ನಡ, 19. ದಾವಣಗೆರೆ, 20. ಗದಗ, 21. 
ಹಾಸನ, 22. ಹಾವೇರಿ, 23. ಕೊಡಗು, 24. ಮಂಡ್ಯ, 
25. ರಾಯಚೂರು, 26. ಶಿವಮೊಗ್ಗ ಹಾಗೂ 27. 
ಉಡುಪಿ. 

ಆ |ನಿರ್ಮಾಣ ಮಾಡಿರುವ | ವಸತಿ ಇಲಾಖೆಯ ವತಿಯಿಂದ 81,664 
ಬಡಾವಣೆಗಳಲ್ಲಿ ನಿರ್ಮಿಸಿರುವ | ನಿವೇಶನಗಳನ್ನು ಅಭಿವೃದ್ಧಿಪಡಿಸಲಾಗಿದ್ದು, 
ನಿವೇಶನಗಳ ಸಂಖ್ಯೆ ಎಷ್ಟು; ಈ | ಈಗಾಗಲೇ 26,167 ನಿವೇಶನಗಳನ್ನು ಸಾರ್ವಜನಿಕರಿಗೆ 
ನಿವೇಶನಗಳನ್ನು ಈಗಾಗಲೇ ಹಂಚಿಕೆ | ಹಂಚಿಕೆ ಮಾಡಲಾಗಿದೆ. 
ಮಾಡಲಾಗಿದೆಯೇ (ಮಾಹಿತಿ | (ವಿವರಗಳನ್ನು ಅನುಬಂಧದಲ್ಲಿ ನೀಡಲಾಗಿದೆ) 
ನೀಡುವುದು) 

ಇ |ಬೇಡಿಕೆ ಇರುವ ಜಿಲ್ಲೆಗಳಲ್ಲಿ ವಸತಿ| ಬಂದಿದೆ. 
ಬಡಾವಣೆಗಳನ್ನು ನಿರ್ಮಿಸಲು | ಸದರಿ ಪ್ರಸ್ತಾವನೆಯನ್ನು ಬೇಡಿಕೆಗನುಗುಣವಾಗಿ 
ಸರ್ಕಾರಕ್ಕೆ ಪ್ರಸ್ತಾವನೆ ಬಂದಿದೆಯೇ; | ಪರಿಶೀಲಿಸಲಾಗುತ್ತಿದೆ. 
ಬಂದಿದ್ದಲ್ಲಿ, ಈ ಬಗ್ಗೆ ಸರ್ಕಾರ 
ತೆಗೆದುಕೊಂಡಿರುವ ಕ್ರಮವೇನು; (ವಿವರ 
ನೀಡುವುದು) 

ಈ | ಜೆಂಗಳೂರಿನಲ್ಲಿ ಕಳೆದ 2 ವರ್ಷದಲ್ಲಿ 1. "225 ವಸತಿ ಯೋಜನೆ” 


1. 
2. “ನನ್ನ ಮನೆ” ಯೋಜನೆ 


ನಿರ್ಮಾಣ ಮಾಡಿರುವ ಬಹು 
ಮಹಡಿಗಳ ವಸತಿ ಯೋಜನೆಗಳು|3. "1 ಲಕ್ಷ ಬಹುಮಹಡಿ ಬೆಂಗಳೂರು ವಸತಿ 
ಯಾವುವು; ಯೋಜನೆ". 
ಸದರಿ ಯೋಜನೆಗಳ ಕಾಮಗಾರಿಯು 
ಪ್ರಗತಿಯಲ್ಪಿರುತ್ತವೆ. 


Page 10f2 


ಕೋಟಾದಡಿಯಲ್ಲಿ ಹಂಚಿಕೆ 
ಮಾಡಿರುವ ನಿವೇಶನಗಳನ್ನು ಯಾವ 
ಯಾವ ಕ್ಲೇತ್ರದಲ್ಲಿ ಸೇವೆ ಸಲ್ಲಿಸಿದವರಿಗೆ 
ಹಂಚಿಕೆ ಮಾಡಲಾಗಿದೆ? (ಜಿಲ್ಲಾವಾರು 
ಮಾಹಿತಿ ನೀಡುವುದು) 


kgs ಪ್ರಶ್ನೆ ಉತ್ತರ 

ಉ | ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿರುವ ಖಾಲಿ | ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿರುವ ಖಾಲಿ ಇರುವ 
ಇರುವ ನಿವೇಶನಗಳನ್ನು ವಿವಿಧ | ನಿವೇಶನಗಳನ್ನು ವಿವಿಧ ' ಕ್ಷೇತ್ರದಲ್ಲಿ ಸೇವೆ 
ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದವರಿಗೆ /| ಸಲ್ಲಿಸಿದವರಿಗೆ / ಸಾಮಾನ್ಯ ವರ್ಗಕ್ಕೆ ವಿವೇಚನಾ 
ಸಾಮಾನ್ಯ ವರ್ಗಕ್ಸೆ ವಿವೇಚನಾ ಕೋಟಾದಡಿಯಲ್ಲಿ ಹಂಚಿಕೆ ಮಾಡಿರುವುದಿಲ್ಲ. 
ಕೋಟಾದಡಿಯಲ್ಲಿ ಹಂಚಿಕೆ 
ಮಾಡಲಾಗುತ್ತಿದೆಯೇ; 

ಊ |ಹಾಗಿದಲ್ಲಿ, ಕಳೆದ 2 ವರ್ಷದಲ್ಲಿ ಈ 


ಮೇಲಿನ ಉತ್ತರದಿಂದಾಗಿ, ಈ ಪ್ರಶ್ನೆ ಉದೃವಿಸುವುದಿಲ್ಲ. 


[ಸಂಖ್ಯೆ: ವಜ 33 ಕಗೃಮಂ 2020) 


(ವಿ. ಸೋಮಣ್ಣ) § 


ವಸತಿ ಸಚಿವರು. 


Page 20f2 


[SSAA | 


[ನಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ. ಕಾಂತರಾಜ್‌ (ಬಿಎಂಎಲ್‌) (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ ಅವರ ಚುಕ್ಕೆ 


ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 613. 


ಕರ್ನಾಟಕ ಗೃಹ ಮಂಡಳಿ ವತಿಯಿಂದ ಕಳೆದ ಎರಡು ವರ್ಷಗಳಲ್ಲಿ ಕೆಳಕಂಡ ಜಿಲ್ಲೆಗಳಲ್ಲಿ ಹೊಸದಾಗಿ 
ನಿರ್ಮಾಣ ಮಾಡಲಾದ ಬಡಾವಣೆಗಳ ವಿವರ 


ಕಸಂ 


aL 
ಸ 


ವಿಸ್ತೀರ್ಣ ಒಟ್ಟು pe ನಾ ಹಂಚಿಕೆಯಾದ 


೫, ಸಿ 
ಜಿಲ್ಲೆಯ ಹೆಸರು | ಸ್ಪತುಗಳು | ನದ ಒಟ್ಟು | ಒಟ್ಟು ಮನೆಗಳು/ | ನಗಳು 


2017-18 


|ಟಹಯಮಹಡ ಕಟ್ಟಡಗಳು ವಳಗೇರಹಳ್ಳಿ 
1 |8ಂಗೇರಿ, ಬೆಂಗಳೂರು ನಗರ ಜಿಲ್ಲೆ. 


| Ewan ಫ್ಲಾಟ್‌ಗಳು 


ಸಂಯುಕ್ತ "ವಸತ `ಯೋಜನೆ`ಅಂದ್ರಾಹ 
ಗ್ರಾಮ, ಬಳ್ಳಾರಿ ಜಿಲ್ಲೆ ಮತ್ತು ತಾಲ್ಲೂಕು 


ಬೆಂಗಳೂರು ನಗರ | 6.02 808 0 808 


ಬಳ್ಳಾರಿ 38.55 498 473 25 


2 
& | 
ಸಂಯುಕ "ವಸತ ಯೋಜನ್‌ ಕಾಷ್ಠ 
3 |2ನೇ ಹಂತ ಕೊಪ್ಪಳ 46.29 | 667 633 34 ಮ 
ಮ್‌ 
3 allude Co [e727 | 983 | 98 0 ಗಾ 
ನಾ ಘಾಣನ್‌ ನಾಪ್‌ಡ ತುಮಕೂರು | 2450 | 426 1 406 20 s 1 
> 2018-19 
10 


ಸಂಯುಕ್ತ ವಸತ ಯೋಜ; 
ಸೂರ್ಯನಗರ 3ನೇ ಹಂತ, ಬ್ಲಾಕ್‌- 1 
7 |ರಿಂದ 9, ಜಿಗಳ, ಆನೇಕಲ್‌ ತಾಲ್ಲೂಕು. 


ವಸತಿ ಯೋಜನೆ ಬೀಳಗಿ ಬಾಗಲಕೋಟೆ 21.18 331 321 134 


ಬೆಂಗಳೂರು 11192 10532 660 


8 — 4009 
ಸಂಯುಕ್ತ "ವಸತ `ಯೋಜನೆ'ಮುದ್ಧಾಪರ 
ಕರೇನಹಳ್ಳಿ. ಬಿಡದಿ ಹೋಬಳಿ, 
8 [ರಾಮನಗರ ಜಿಲ್ಲೆ, ಬ್ಲಾಕ್‌-1 ರಿಂದ 5 ರಾಮನಗರ 5284 5275 9 
2278 
ಸಂಯುಕ್ತ`ವಸ3 "ಯೋಜನೆ `ಇಲವಾಲ ಕಾ pe 
ಸೂ 6509 6302 207 
9 |ಪ್ಯಾಕೀಜ್‌ 1 ರಿಂದ 4 y jarie 
ಸಂಯುಕ್ತ ವಸ್‌ ಯೋಜನೆ 
10 |ರೆಮಲ್ಲಿಗೆವಾಡ ಬ್ಲಾಕ್‌ 2 ರಿಂದ 4 ಧಾರವಾಡ 288.25 4066 38941 172 iis 
ನಿವಾಶನ`ಮತ್ತು `ಸೌವಗಳು`ಗಾಮನಗಡ್ಪ 
11 [3ನೇ ಹಂತ ಧಾರವಾಡ. ಧಾರವಾಡ 588 588 0 


ವಿಜಯಪುರ ನ 372 0 
69 


ಸಂಯುಕ್ತ ವಸತ" €ಜ 


ವಿಜಯಪುರ 1 67.05 | 1007 977 30 


87 


a] 
ಅಭಿವೃದ್ಧಿಪಡಿ ನಿರ್ಮಿಸಲಾದ 
ಸಿದ ಒಟ್ಟು | ಒಟ್ಟು ಮನೆಗಳು/ 


ನಿವೇಶನಗಳು | ಫ್ಲಾಟ್‌ಗಳು 
4101 140 
L 2009 


ಚಿತ್ರದುರ್ಗ | 126.00 2783 18 687 


ಹಂಚಿಕೆಯಾದ 


ವಿಸ್ತೀರ್ಣ 
| ನಿವೇಶನಗಳು 


ಸ್ಥಳ ಜಿಲ್ಲೆಯ ಹೆಸರು 


ಸಂಯರಕ್ತ ಸಜಾ 
ಕಾಳಗನೂರು ಕುಸನೂರು 1ರಿಂದ 4ನೇ 


ಕಲಬುರಗಿ 337.03 


ಖು 
ಕೆಂಚಲಗೂಡು, ಜಯಪುರ ಹೋಬಳಿ, 


ಮೈಸೂರು 
ಮೈಸೂರು ಬ್ಲಾಕ್‌ 1 ಮತ್ತು 2 ಹ 


ಬ್ಲಾಕ್‌ 1 ಮತ್ತು 2, ಬಳ್ಳಾರಿ 


Annexwure-1 (4) 


ಗ್ರಿಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ 2017-18 ಮತ್ತು 2018-19 ನೇ ಸಾಲಿನಲ್ಲಿ 
ರಚಿಸಲಾದ ಹಾಗೂ ಹಂಚಿಕೆ ಮಾಡಲಾದ ನಿವೇಶನಗಳ ವಿವರ 


ವೇಶನಗಳ ಅಭಿವೃದ್ಧಿಗಾಗಿ ಅಭಿವೃದಿ 
| ನಟ ನ) ಎವ | ಹಂಬಿಕೆ ಮಾಡಲಾದ 
sii ನಿವೇಶನಗಳ ಸಂಖ್ಯೆ 


2 


1470000 
144000 
14505000 
Chikmagalur 2064000 


2274000 
12929000 


Hassan | 

Koppal 5770000 

SS 
751700 


Vijayapura 5744000 2542 


Grand Total 101716500 | 20395 


